ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
“ಉತ್ತರಿಸಬೇಕಾದ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತ್ತು 


1549 (1882) 
ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಷೇತ್ರ 
22.03.2021 


ಉತ್ತರಿಸುವ ಸಚಿವರು ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 

ಕಸಂ ಪಕ್ಷ ಉತ್ತರ 

ಅ) ಮೈಸೂರು ಮತ್ತು" ``ಚೆಂಗಳೊರು 
ವಿಭಾಗದ ಪೌಢಶಾಲಾ ಸಹ ಸರ್ಕಾರದ ಆದೇಶ ಸಂಖ್ಯೆ ಇಡಿ 51 ಡಿಜಿಓ 2005 
ಶಿಕ್ಷಕರು ಮತ್ತು ತತ್ಸಮಾನ | ದಿನಾಂಕ30/06/2006ರಂತೆ ವೃಂದ ಮತ್ತು ನೇಮಕಾತಿ 
ವೃಂದದಿಂದ ಮುಖ್ಯ ಶಿಕ್ಷಕರು ನಿಯಮಗಳನ್ನಯ ಸರ್ಕಾರಿ ಪೌಡಢಶಾಲಾ ಮುಖ್ಯ 
ಮತ್ತು ತತ್ಸಮಾನ ವ್ಯಂದಕ್ಕೆ | ಶಿಕ್ಷಕರು/ತತ್ವಮಾನ ವೃಂದದ ಲಭ್ಯ ಖಾಲಿ ಹುದ್ದೆಗಳಿಗೆ 
ಮುಂಬಡ್ತಿ ನೀಡುವಾಗ ಹಾಲಿ | ನೇರ ನೇಮಕಾತಿ ಶೇಕಡ.25% ರಷ್ಟು ಮತ್ತು ಪ್ರೌಢಶಾಲಾ 


ಇರುವ ನಿಯಮ ಶೇಕಡ 25% 
ನೇರನೇಮಕಾತಿ ಹಾಗೂ ಶೇಕಡ 


75% ಮುಂಬಡ್ತಿ ಕೋಟಾ 
ಸರಿಯಾಗಿ ಪಾಲನೆ. ಮಾಡದೆ. 
ಇರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; (ವಿವರ 

ನೀಡುವುದು) 


ಸಹ ಶಿಕ್ಷಕರು/ತತ್ಲಮಾನ ಸೇವಾ ಜೇಷ್ಟತಾ ಆಧಾರದಲ್ಲಿ 
ಮುಂಬಡ್ತಿಯನ್ನು ನೀಡುವ ಮೂಲಕ ಶೇಕಡ:75% ರಷ್ಟು 
ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮವಹಿಸಲಾಗಿದೆ. 

ಮುಂದುವರೆದು. ಮೇಲಿನಂತೆ. ಕ್ರಮವನ್ನು. ಅನುಸರಿಸಿ 
ಪ್ರಸ್ತುತ 2020-21ನೇ ಸಾಲಿನಲ್ಲಿ ಬೆಂಗಳೂರು ಮತ್ತು 
ಮೈಸೂರು ವಿಭಾಗದಲ್ಲಿ ಪ್ರೌಢಶಾಲಾ ಸಹ ಶಿಕ್ಷಕರು/ 
ತತ್ಸಮಾನ ವೃಂದದ ಲಭ್ಯವಿದ್ದ ಖಾಲಿ ಹುದ್ದೆಗಳಿಗೆ 
(ಮುಂಬಡಿ) ಶೇಕಡ 75ರ ಅನುಪಾತದಲ್ಲಿ ಭರ್ತಿ 
ಮಾಡಲು ಕ್ರಮವಹಿಸಲಾಗಿದೆ. 


ಆ) 


ಹಾಗಾದರೆ, "ಇದನ್ನು ಸರಿಪಡಿಸಲು 
ಸರ್ಕಾರ ಕೈಗೊಂಡ ಕ್ರಮಗಳೇನು; 
(ವಿವರಗಳನ್ನು ನೀಡುವುದು) 


ಯಾವ ಕಾಲಮಿತಿಯಲ್ಲಿ 
ತಾರತಮ್ಮವನ್ನು ಸರಿಪಡಿಸಿ, 
ಮುಂಬಡ್ತಿ ಕೋಟಕ್ಕೆ ಆಗಿರುವ 
ಅನ್ಯಾಯವನ್ನು 
ಸರಿಪಡಿಸಲಾಗುವುದು 9 


ಸರ್ಕಾರದ `'ಆಡೇಶ ಸಂಖ್ಯೆ: ಇಡ `ಡಿಜಿಓ 2005 
ದಿವಾಂಕ:30/106/2006ರಂತೆ ವೃಂದ ಮತ್ತು ನೇಮಕಾತಿ 
ನಿಯಮಗಳನ್ನ್ವಯ ಸರ್ಕಾರಿ ಪ್ರೌಢಶಾಲಾ ಮುಖ್ಯ 
ಶಿಕ್ಷಕರು/ತತ್ತಮಾನ ವೃಂದದ ಖಾಲಿ ಹುದ್ದೆಗಳಿಗೆ ನೇರ 
ನೇಮಕಾತಿ ಮೂಲಕ ಶೇಕಡ.25%ರಷ್ಟು ಮತ್ತು 
ಮುಂಬಡ್ತಿಯ ಮೂಲಕ ಶೇಕಡ:75% ರಷ್ಟು ಹುದ್ದೆಗಳನ್ನು 
ಭರ್ತಿ ಮಾಡಲು ಮೇಲಿನಂತೆ 
ಕ್ರಮವಹಿಸಲಾಗುತ್ತಿರುವುದರಿಂದ ಪ್ರಕ್ರಿಯೆಯಲ್ಲಿ 
ಯಾವುದೇ ಲೋಪವಾಗಿರುವುದಿಲ್ಲ. 


ಈ 


ಸಂಖ್ಯೆ: ಇಪಿ 


48 ಎಸ್‌ಓಹೆಚ್‌ 2021 


ಎ 


(ಎಸ್‌. ಸುರೇಶ್‌ ಕುಮಾರ್‌) 
ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ 
ಸಚಿವರು 


